ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ನಾಗಮಂಗಲ ಪಟ್ಟಿಣ ಪಂಚಾಯಿತಿಯನ್ನು ಪುರಸಭೆಯಾಗಿ ಮೇಲ್ಮರ್ಜಿಗೇರಿಸುವ ಕುರಿತು 
ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 


152 (271) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ನಾಗಮಂಗಲ ಪಟ್ಟಣ ಪಂಚಾಯಿತಿ ಇತ್ತೀಚೆಗೆ ಪುರಸಭೆಯಾಗಿ ಮೇಲ್ಲರ್ಜಿಗೆ ಏರಿರುವುದರಿಂದ 
ಪುರಸಭೆ ವ್ಯಾಪ್ಲಿಗೆ ಒಳಪಡುವ ಪ್ರದೇಶ ವಿಸ್ತಾರವಾಗಿರುವುದರಿಂದ ಪುರಸಭೆ ವ್ಯಾಪ್ತಿಗೆ ಅಗತ್ಯ ಮೂಲ 
ಸೌಕರ್ಯಗಳಾದ ಯು.ಜಿ.ಡಿ. ರಸ್ತೆ. ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವ ಯೋಜನೆ ಸರ್ಕಾರದ 
ಮುಂದೆ ಇದೆಯೆ (ಇದ್ದಲ್ಲಿ, ಈ ಯೋಜನೆಯ ವಿವರವಾದ ಮಾಹಿತಿ ನೀಡುವುದು) 


(a 


(ಆ) ಈ ಯೋಜನೆಯನ್ನು ಅನುಷ್ಠ್ಮಾನಗೊಳಿಸಲಾಗುವುದು ಯಾವಾಗ; 


(ಇ) ಯಾವುದೇ ಯೋಜನೆ ಇಲ್ಲವಾದಲ್ಲಿ ಈ ಪುರಸಭೆ ವ್ಯಾಪ್ಲಿಯ ಜನರಿಗೆ ಅಗತ್ಯ ಮೂಲ ಸೌಲಭ್ಯ 
ನೀಡುವಲ್ಲಿ ಸರ್ಕಾರದ ಮುಂದಿನ ಕ್ರಮಗಳೇನು ; 


(ಈ) ನಾಗಮಂಗಲ ತಾಲ್ಲೂಕಿನ ಬೆಳ್ಳೂರು ಗ್ರಾಮ ಪಂಚಾಯಿತಿಯನ್ನು ಪಟ್ಟಿಣ ಪಂಚಾಯಿತಿಯಾಗಿ 
ಮೇಲ್ಲರ್ಜಿಗೇರಿಸಿರುವುದರಿಂದ ಈ ಪಟ್ಟಿಣ ಪಂಚಾಯಿತಿಗೆ ಅಗತ್ಯ ಮೂಲ ಸೌಲಭ್ಯ ವಿಸರಿಸುವುದಕೆ, 
ಯೋಜನೆ ರೂಪಿಸಲಾಗಿದೆಯೇ ? (ಯೋಜನೆಯ ಸಂಪೂರ್ಣ ವಿವರ ನೀಡುವುದು) 


